ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 922 
ಸದಸ್ಕರ ಹೆಸರು : ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 13-03-2020 


ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ. ಪ್ರಕ್ನೆಗಳು ಉತ್ತರಗಳು 

ಅ [ರಾಜ್ಯದಲ್ಲಿ "ಒಟ್ಟು ಎಷ್ಟು `ಹೊಸ 'ಗಾಮ ರಾಜ್ಯದಲ್ಲಿ 462 ಹೊಸ'`ಗ್ರಾಮ' ಪಂಚಾಯತಿಗಳನ್ನು ಸೃಜನೆ 
ಪಂಚಾಯತಿಗಳನ್ನು ಸೃಜನೆ ಮಾಡಲಾಗಿದೆ; | ಮಾಡಲಾಗಿದೆ. 
ಹೊಸ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ | ನೂತನ ಗ್ರಾಮ ಪಂಚಾಯತಿಗಳಿಗೆ ಕಂಪ್ಯೂಟರ್‌ ಉಪಕರಣಗಳು, 
ಕಲ್ಪಿಸಿರುವ ಮೂಲ ಸೌಕರ್ಯಗಳೇನು; | ಪಿಶೋಪಕರಣಗಳು ಸೇರಿದಂತೆ ಮೂಲಭೂತ ಸೌಕರ್ಯ 
ಬಿಡುಗಡೆಯಾದ ಅನುದಾನ ಎಷ್ಟು; ಒದಗಿಸಲು ಪ್ರತಿ ಗ್ರಾಮ ಪಂಚಾಯತಿಗೆ ತಲಾ ರೂ. 3.00 

ಲಕ್ಷಗಳಂತೆ ಒಟ್ಟು ರೂ.3.86 ಕೋಟಿ ಅನುದಾನವನ್ನು 
ನೀಡಲಾಗಿದೆ. 

ಆ | ಹೊಸದಾಗಿ ಸೃೈಜನೆಯಾದ ಗ್ರಾಮ | ರಾಜ್ಯದಲ್ಲಿ 462 ಹೊಸೆ ಗ್ರಾಮ ಪೆಂಚಾಯತಿಗಳ ಪೈಕ 31 ಗ್ರಾಮ 
ಪಂಚಾಯತಿಗಳ ಪೈಕ ಎಷ್ಟು ಗ್ರಾಮ | ಪಂಚಾಯತಿಗಳು ಹೊಸ ಕಛೇರಿ ಕಟ್ಟಡ ನಿರ್ಮಾಣ 
ಪಂಚಾಯತಿಗಳಿಗೆ ನಿವೇಶನ ಮತ್ತು ಹೊಸ ಮಾಡಿಕೊಳ್ಳಲು ಅನುದಾನ ಬಿಡುಗಡೆ ಮಾಡಲಾಗಿದೆ.. 
ಕಟ್ಟಡಗಳಿಗೆ ಮಂಜೂರಾತಿ ನೀಡಲಾಗಿದೆ; 

ಇ '']|ನೊತನ ಗ್ರಾಮ ಪಂಚಾಯತಿಗಳು | ಹೊಸ "ಗ್ರಾಮ ''ಪೆಂಜಾಯತಿಗಾಗ ಕಛ ಸಟ್ಧಡಗಳನ್ನು 
ಘೋಷಣೆಯಾಗಿ ಮೂರು ವರ್ಷಗಳು | ನಿರ್ಮಿಸಲು ರೂ 40.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಯೋಜನೆ 
ಕಳೆದರೂ ಕಟ್ಟಡ, ಪೀಠೋಪಕರಣ, | ರೂಪಿಸಲಾಗಿದೆ. ಈ ಪೈಕಿ ಸರ್ಕಾರದ ಅನುದಾನ ರೂ.20.00 
ಕಂಪ್ಯೂಟರ್‌ ಸೇರಿದಂತೆ ಮೂಲ | ಲಕ್ಷ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ 
ಸೌಕರ್ಯಕ್ಕಾಗಿ 20.00 ಲಕ್ಷ ಅನುದಾನ ಯೋಜನೆಯಡಿ” ರೂ.16.25 ಲಕ್ಷ" ಹಾಗೂ 14ನೇ ಹಣಕಾಸು 
ನೀಡುವ ಸರ್ಕಾರದ ಭರವಸೆ ಕಾರ್ಯರೂಪಕ್ಕೆ ಯೋಜನೆ ಅಥವಾ ಗ್ರಾಮ. ಪಂಚಾಯತಿಗಳ ಸ್ವಂತ 
ಬರದಿರಲು ಕಾರಣಗಳೇನು; ಸಂಪನ್ಮೂಲದಡಿ ಉಳಿಕೆಯಾಗಿರುವ ರೂ.3.75 ಲಕ್ಷಗಳನ್ನು 

ಬಳಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 

ಈ ಉದ್ದೇಶಕ್ಕಾಗಿ ಮೊದಲ ಹಂತದಲ್ಲಿ 461 ಗ್ರಾಮ 
ಪಂಚಾಯತಿಗಳಿಗೆ ತಲಾ 1 ಗ್ರಾಮ ಪಂಚಾಯತಿಗೆ ರೂ.10.00 
ಲಕ್ಷದಂತೆ ಒಟ್ಟು ರೂ. 46.10 ಕೋಟಿಗಳನ್ನು ಸರ್ಕಾರದಿಂದ 
ಬಿಡುಗಡೆ ಮಾಡಲಾಗಿದೆ. 

ಎರಡನೇ ಹಂತದಲ್ಲಿ ಈಗಾಗಲೇ ಮೊದಲ ಕಂತಿನ ಅನುದಾನ 
ಬಿಡುಗಡೆ ಮಾಡಿರುವ ಒಟ್ಟು 59 ಗ್ರಾಮ ಪಂಚಾಯತಿಗಳಿಗೆ ತಲಾ 
ಒಂದು ಗ್ರಾಮ ಪಂಚಾಯತಿಗೆ ರೂ.10.00 ಲಕ್ಷದಂತೆ ರೂ.5.90 
ಕೋಟಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಂದರೆ ಒಟ್ಟು 
59 ಗ್ರಾಮ ಪಂಚಾಯತಿಗಳಿಗೆ ಪ್ರತಿ ಗ್ರಾಮ ಪಂಚಾಯತಿಗೆ 
ರೂ.20.00 ಲಕ್ಷಗಳ ಅನುದಾನ ನೀಡಲಾಗಿದೆ. 

ನೂತನ ಗ್ರಾಮ ಪಂಚಾಯತಿಗಳಿಗೆ ಕಂಪ್ಯೂಟರ್‌ ಉಪಕರಣಗಳು, 
ಪಿಠಶೋಪಕರಣಗಳು ಸೇರಿದಂತೆ ಮೂಲಭೂತ ಸೌಕರ್ಯ 
ಒದಗಿಸಲು ಪ್ರತಿ ಗ್ರಾಮ ಪಂಚಾಯತಿಗೆ ತಲಾ ರೂ. 3.00 
ಲಕ್ಷಗಳಂತೆ ಒಟ್ಟು ರೂ.3.86 ಕೋಟಿ ಅನುದಾನವನ್ನು 
ನೀಡಲಾಗಿದೆ. 

ಈ | ಹೊಸದಾಗಿ ಸೈಜನೆಯಾದ ಗ್ರಾಮ | ಹೊಸದಾಗಿ `ಸೈಜನೆಯಾದ' ಪ್ರಕಿ`ಗ್ರಾಮ ಪಂಚಾಯತಿಗೆ `ಒಂದು 


ಪಂಚಾಯತಿಗಳಿಗೆ ಅಗತ್ಯ ಸಿಬ್ಬಂದಿ ನೇಮಕಾತಿ 
ಪೂರ್ಣಗೊಂಡಿದೆಯೇ; ನೇಮಕವಾಗದಿದ್ದಲ್ಲಿ 
ವಿಳಂಬಕ್ಕೆ ಕಾರಣಗಳೇನು? 


ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ, ಗ್ರಾಮ ಪಂಚಾಯತಿ 
ಕಾರ್ಯದರ್ಶಿ ಗೇಡ್‌-1 ಅಥವಾ ಗೇಡ್‌-2 ಹಾಗೂ ಗೇಡ್‌-1 
ಗ್ರಾಮ ಪಂಚಾಯತಿಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 
ಹುದ್ದೆಗಳನ್ನು ಸೃಜಿಸಿ ಪ್ರಸ್ತುತ “ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 
ಮತ್ತು ಗ್ರಾಮ "ಪಂಚಾಯತಿ ಕಾರ್ಯದರ್ಶಿ ಗೇಡ್‌.1 ಹುದ್ದೆಗೆ 
ನೇಮಕಾತಿ ಮಾಡಲಾಗಿದೆ. 


ಕರ್ನಾಟಕ ಸಾಮಾನ್ಯ ಸೇವೆ (ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ 
ಸರ್ಕಾರ ಶಾಖೆ) (ಗಾಮ ಪಂಚಾಯಿ ಕಾರ್ಯದರ್ಶಿ ಕಮ್‌ 
ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್‌-2 ಮತ್ತು ದ್ವಿಶೀಯ ದರ್ಜೆ 
ಲೆಕ್ಕ ಸಹಾಯಕರ ನೇಮಕಾತಿ) (ವಿಶೇಷ) ನಿಯಮಗಳು, 2019 
ರನ್ನೆಯ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ವೃಂದದ 
ನೇರ ನೇಮಕಾತಿ ಕೋಟಾದ ಉಳಿಕೆ ವೃಂದ 263 "ಮತ್ತು 
ಹೈದರಾಬಾದ್‌ ಕರ್ನಾಟಕ ವೃಂದದ 87 ಹುದ್ದೆಗಳು ಸೇರಿದಂತೆ 
ಒಟ್ಟು 350 ಹುದ್ದೆಗಳು ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 
ವೃಂದದ ನೇರ ನೇಮಕಾತಿ ಕೋಟಾದ ಉಳಿಕೆ ವೃಂದ 55 ಮತ್ತು 
ಹೈದರಾಬಾದ್‌ ಕರ್ನಾಟಕ ವೃಂದದ 96 ಹುದ್ದೆಗಳು ಸೇರಿದಂತೆ 
ಒಟ್ಟು 151 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತದೆ. 


ಹೊಸ ಗ್ರಾಮ ಪಂಚಾಯತಿಗಳಿಗೆ ಹಾಲಿ ಗ್ರಾಮ ಪಂಚಾಯತಿಗಳಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 
ವೃಂದ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ವೃಂದ ಮತ್ತು 


ವ 


ಬ್ವತೀಯಿ ದಜ ಲೆಕ್ಕ ಸಲಯಕ ವೃಂದದ ನೌಕರರನ್ನು ಹೆಚ್ಚುವರಿ 


ಪ್ರಭಾರದಲ್ಲಿರಿಸಲು ಕ್ರಮ ವಹಿಸಲಾಗಿದೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಜೆವರು. 


